KA/ BG-GPO/2515/\WPP-47/2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಜನವರಿ ೧, ೨೦೦೯ (ಪುಷ್ಯ ೧೧, ಶಕ ವರ್ಷ ೧೯೩೦) ಸಂಚಿಕೆ ೧ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 











ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಅಧಿಸೂಚನೆ 
ನಂ.ಜಿನಕೋ ಎಸ್‌ ಎಲ್‌ ಎಂ/ಸಿ ಆರ್‌/111/2006-07, ದಿನಾಂಕ: 10ನೇ ನವೆಂಬರ್‌ 2008 
ಭದ್ರಾವತಿ, ನಗರಸಭೆ ವ್ಯಾಪ್ತಿಯಲ್ಲಿನ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ತಗ್ಗಾದ 
ಜಾಗಗಳಿದ್ದು, ಸದರಿ ಪ್ರದೇಶದಲ್ಲಿ ಇರುವ ವಾಸದ ಮನೆಗಳು ಒತ್ತೊತ್ತಾಗಿ ಹಾಗೂ ಜನ ಸಂದಣಿಯಿಂದ ಕೂಡಿದ್ದು, ಹಾಲಿ 
ಇರುವ ಗುಡಿಸಲು/ಕಟ್ಟಡಗಳು ದುರಸ್ತಿಯಿಲ್ಲದೇ ಕುಡಿಯುವ ನೀರು, ಬೀದಿ ದೀಪ, ರಸ್ತೆ ಚರಂಡಿ, ಶೌಚಾಲಯ ಇತ್ಯಾದಿ, ಈ 
ಮೂಲಭೂತ ಸೌಕರ್ಯಗಳಿಲ್ಲದೇ ಸದರಿ ಪ್ರದೇಶವು ಮಾಲಿನ್ಯ ಹಾಗೂ ಅನಾರೋಗ್ಯ ವಾತಾವರಣದಿಂದ ಕೂಡಿರುವುದರಿಂದ 
ಈ ಕೆಳಕಂಡ ಷೆಡ್ಯೂಲ್‌ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳು (ಅಭಿವೃದ್ಧಿ ಮತ್ತು ನಿರ್ಮೂಲನ) ಕಾಯಿದೆ 1973 ರ 
ಕಲಂ 3 ಪ್ರಕಾರ ಕೊಳಚೆ ಪ್ರದೇಶವೆಂದು ಘೋಷಿಸಲು ಪ್ರಾಥಮಿಕ ಅಧಿಸೂಚನೆಯನ್ನು ಅಧಿಸೂಚನೆ ನಂ ಜಿನಕೋ ಎಸ್‌ 
ಎಲ್‌ ಎಂ ಸಿ ಆರ್‌ 11/2006-07 ದಿ:30.01.2007 ರಂತೆ ಕರ್ನಾಟಕ ರಾಜ್ಯ ಪತ್ರದ ಭಾಗ 6 ರಲ್ಲಿ ದಿ:22.02.2007 ರಂತೆ 
ಪುಟಸಂಖ್ಯೆ 260 ರಲ್ಲಿ ಪ್ರಕಟಿಸಲಾಗಿದೆ. ಈ ವಿಚಾರದಲ್ಲಿ ಯಾವುದೇ ತಕರಾರು ಬಂದಿಲ್ಲವೆಂದು ವರದಿಯಾಗಿದೆ. ಆಯುಕ್ತರು 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ರವರು ದಿ:15.09.2006 ರಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಯನ್ನು 


ಅಂಗೀಕರಿಸಲಾಗಿದೆ. 
ಭದ್ರಾವತಿ ನಗರಸಭೆ ವ್ಯಾಪ್ತಿಯ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವು ತಗ್ಗಾದ ಜಾಗದಲ್ಲಿದ್ದು, ಈ 
ಪ್ರದೇಶದಲ್ಲಿ ಇರುವ ವಾಸದ ಮನೆಗಳು ಒತ್ತೊತ್ತಾಗಿದ್ದು, ಜನ ಸ೦ದಣಿಯಿ೦ದ ಕೂಡಿದೆ. ಈ ಪ್ರದೇಶದಲ್ಲಿರುವ ಗುಡಿಸಲು/ 
ಶೆಡ್‌ಗಳು ದುರಸ್ತಿಯಿಲ್ಲದೇ ಕುಡಿಯುವ ನೀರು ಬೀದಿದೀಪ, ರಸ್ತೆ ಚರಂಡಿ, ಶೌಚಾಲಯ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೇ ಸದರಿ ಪ್ರದೇಶವು ಮಾಲಿನ್ಯ ಹಾಗೂ ಅನಾರೋಗ್ಯ ವಾತಾವರಣದಿಂದ ಕೂಡಿರುವುದು 
(೧) 


೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೯ ಭಾಗ-೬ 





ದೃಢಪಡುವುದರಿ೦ದ ಕರ್ನಾಟಕ ಕೊಳಚೆ ಪ್ರದೇಶಗಳು (ಅಭಿವೃದ್ಧಿ ನಿರ್ಮೂಲನೆ) ಕಾಯಿದೆ 1973 ರ ಕಲಂ 03 ರಂತೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಂಕಜ ಕುಮಾರ ಪಾಂಡೆ, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆಗಿರುವ 
ನಾನು ಈ ಕೆಳಕಂಡ ಷೆಡ್ಯೂಲ್‌ ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಘೋಷಿಸುತ್ತೇವೆ. 























ಷೆಡ್ಯೂಲ್‌ 
ಕ್ತ | ಪ್ರದೇಶದ ಹೆಸರು ಪ್ರಸ್ತಾಪಿತ ಪ್ರಸ್ತಾಪಿತ ಪ್ರದೇಶವು ಇರುವ ಜಾಗದ ವಿವರ 
ಸಂ. | ಸದರಿ ಪ್ರದೇಶವು | ಪ್ರದೇಶವು ಇರುವ ತಾಲ್ಲೂಕ್‌/ ವಿಸ್ತೀರ್ಣ ಚಕ್ಕುಬಂದಿ 
ಇರುವ ಸ್ಥಳದ ಜಾಗದ ಗ್ರಾಮ/ಎಕರೆ- ಎಕರೆ 
ವಿವರ ಮಾಲೀಕರ ಗುಂಟೆ ಗುಂಟೆ 
ಹೆಸರು 
01 | ಭದ್ರಾವತಿ ನಗರ | ಗೊಂದಿ ಒಡ್ಡುಕೆರೆ | ಭದ್ರಾವತಿ 1-20 | ಪೂರ್ವಕ್ಕೆ:ಸರ್ವೆ ನಂ.30ರ ಜಮೀನು 
ಕವಲು ಗುಂದಿ ತಾಲ್ಲೂಕ್‌ ಪಶ್ಚಿಮಕ್ಕೆ:ಸರ್ವೆ ನಂ.26ರ ಉಳಿಕೆ 
ಎ.ಕೆ ಕಾಲೋನಿ ಕವಲುಗುಂದಿ ಜಮೀನು 
ಕೊಳಚೆ ಪದೇಶ ಗ್ರಾಮದ ಉತ್ತರಕ್ಕೆ:ಸರ್ವೆ ನಂ.29ರ ಉಳಿಕೆ 
ಸ.ನಂ.26 ಜಮೀನು 
ದಕ್ಷಿಣಕ್ಕೆ.ಸರ್ವೆನಂ.26ರ ಉಳಿಕೆ ಜಮೀನು 














ಶ್ರೀ ಪಂಕಜ ಕುಮಾರ ಪಾಂಡೆ 
ಪಿ.ಆರ್‌. 473 ಜಿಲ್ಲಾಧಿಕಾರಿ, 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ. 
ತಹಶೀಲ್ದಾರರು, ತಾಲ್ಲೂಕು ಕಛೇರಿ, ಕುಂದಾಪುರ 
ರೆಫ್‌ ಪಿ.ಪಿ.ಡಿ.ಆರ್‌.ಸಿ.ಆರ್‌:65/07-08, ದಿನಾಂಕ: 29ನೇ ನವೆಂಬರ್‌ 2008 
ನಮೂನೆ-27 
68(1)ನೇಯ ಪ್ರಕರಣ ನಿಯಮ 94ರನ್ವಯ ಘೋಷಣೆ 

ಈ ಕೆಳಗಿನ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಸರ್ಕಾರಿ ಪರಂಬೋಕು ಜಾಗವು ಸರಕಾರದ ಸ್ವತ್ತಾಗಿದ್ದು ಅದು 
ಸಾರ್ವಜನಿಕರ ಬಳಕೆಗಾಗಿ ಬೇಕಾಗಿಲ್ಲವೆಂದು ಸರಕಾರಕ್ಕೆ ಕಂಡು ಬಂದಿದೆ. 

ಪ್ರಯುಕ್ತ ಈಗ ಕರ್ನಾಟಕ ಸರಕಾರದವರು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 68ನೇಯ ಪ್ರಕರಣದ 
(ನೇಯ ಉಪ ಪ್ರಕರಣದಿಂದ ಕೂಡಾ ಮಾಡಲಾದ ಅಧಿಕಾರಿಗಳನ್ನು ಉಪಯೋಗಿಸುತ್ತಾ ಪ್ರಸ್ತುತ ಸಾರ್ವಜನಿಕ 
ಪೋರಂಬೊಕು ಸಾರ್ವಜನಿಕ ಉದ್ದೇಶಕ್ಕೆ ಅವಶ್ಯಕತೆ ಇಲ್ಲ. ಮತ್ತು ಪೂರ್ವೊಕ್ತ ಜಮೀನಿನ ಮೇಲೆ ಸಾರ್ವಜನಿಕರಿಗೆ ಅಥವಾ 
ಎಲ್ಲಾ ವ್ಯಕ್ತಿಗಳಿಗೆ ಇರುವಂತಹ ಹಕ್ಕುಗಳ ರದ್ದುಪಡಿಸತಕ್ಕದ್ದೆಂದು ಈ ಮೂಲಕ ಪ್ರಸ್ತಾಪಿಸಿದೆ. 

2) ಪೂರ್ವೊಕ್ತ ಸಾರ್ವಜನಿಕ ಜಮೀನಿನ ಎಲ್ಲಾ ವ್ಯಕ್ತಿಗಳಿಗೆ ಇರುವಂತಹ ಹಕ್ಕುಗಳು ಹಾಗೂ ಇತರೆ ಹಿತಾಸಕ್ತಿಯುಳ್ಳ 
ಅಥವಾ ಅಧಿಕಾರವನ್ನು ಹೊಂದಿರುವ ವ್ಯಕ್ತಿ ಯಾವೊಬ್ಬ ಸದಸ್ಯರು ಈ ತಿಳುವಳಿಕೆ ಪತ್ರವು ಹೊರಟ ದಿನಾಂಕದಿಂದ 
ತೊಂಬತ್ತು ದಿನಗಳೊಳಗೆ ತಹಶೀಲ್ದಾರರಿಗೆ ಸದ್ರಿ ಪ್ರಸ್ತಾವನೆ ಬಗ್ಗೆ ತನಗಿರುವ ಆಕ್ಷೇಪಗಳನ್ನು ಕುರಿತು ಮತ್ತು ಹಿತಾಸಕ್ತಿ ಅಥವಾ 
ಹಕ್ಕಿನ ಬಗೆಗಿನ ಪರಿಹಾರದ ಮೊಬಲಗು ಮತ್ತು ಸಾರ್ವಜನಿಕರಿಗೆ ವಿರುದ್ಧ ಪರಿಣಾಮವಾಗಬಹುದಾದ ವಿವರಗಳನ್ನು 
ಲೇಖನದಲ್ಲಿ ಕೊಡತಕ್ಕದ್ದು. ಮತ್ತು ಉಕ್ತ ಆಕ್ಷೇಪಣೆಗಳು ಮತ್ತು ಹಕ್ಕುಗಳು ಉಕ್ತ ಪ್ರಕರಣದ ಉಪಪ್ರಕರಣದಲ್ಲಿ ಉಪ ಬಂಧಿಸಿದ 
ಪ್ರಕಾರ ತಹಶೀಲ್ದಾರರಿಂದ ಪರ್ಯಾಲೋಕಿಸಪಡತಕ್ಕದ್ದು. 

ಅನುಸೂಚಿ 

ಗ್ರಾಮ:ಕುಂಭಾಶಿ 

ತಾಲ್ಲೂಕು:ಕುಂದಾಪುರ 

ಜಿಲ್ಲೆ: ಉಡುಪಿ 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೯ ೩ 





ಜಮೀನಿನ ವಿವರ 
ಕ್ರ ಸಂ. ಸ.ನಂಬ್ರ ಕಿ.ಸಂ. ವಿಸ್ತೀರ್ಣ 
1) 262/ಎ ದೇವಸ್ಥಾನ ಪೊರಂಬೋಕು 8-52 
2) 262/ಬಿ ಪೊರಂಬೋಕು 0-02 
3) 289/2 ಸರ್ಕಾರಿ ಕಲ್ಲ್‌ಣಿ 5-54 
ಮೇಲಿನಂತೆ ಎಲ್ಲಾ ಸ್ಥಳ 
ಎಲ್ಲೆಗಳು 


ಸ.ನಂಬ್ರ 262/ಎ 
ಪೂರ್ವ: ಸ.ನಂಬ್ರ 264 
ಸ.ನಂಬ್ರ 6 


ಸ.ನಂಬ್ರ 262/ಬಿ 
ಪೂರ್ವ:ಸ.ನಂ:262/ಎ 
ಪಶ್ಚಿಮ:ಸ.ನಂ.262/ಎ 


ಪಶ್ಚಿಮ: 
ಉತ್ತರ: ಸ.ನಂಬ:289/2 


ದಕ್ಷಿ :ಸ.ನಂಬ್ರ 262/2ಎ 

"ಸ. ನಂಬ;262/2ಸಿ 

ಸ.ನಂಬ:262/2ಬಿ 
ಸ.ನಂಬ್ರ 289/2ಪಿ1 
ಪೂರ್ವ:ಸ.ನಂಬ್ರ 264 
ಪಶ್ಚಿಮ:ಸ.ನಂಬ್ರ 289/ 
ಉತ್ತರ:ಸ.ನಂಬ್ರ 274/54 
ದಕ್ಷಿಣ:ಸ.ನಂಬ್ರ 262/2ಬಿ 

ಪಿ.ಆರ್‌. 479 


ಉತ್ತರ:ಸ. ನಂಬ್ರ 262/ಎ 
ದಕ್ಷಿಣ:ಸ .ನಂಬ್ರ 262/ಎ 


ತಹಶೀಲ್ದಾರರು ಕುಂದಾಪುರ 
ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರ ನಡವಳಿಕೆಗಳು 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕಣ್ಣೂರು ಗ್ರಾಮದ ಸ.ನಂ.50 ರಲ್ಲಿ 1-33 
ಎಕರೆ/ಗುಂಟೆ ಸರ್ಕಾರಿ ಗೋಮಾಳದ ಜಮೀನನ್ನು ಕೃಷ್ಣರಾಜಪುರಂ ಗ್ರಾಮದ ಸ.ನಂ.58ರ ಕೆರೆ ಒತ್ತುವರಿ 
ಮಾಡಿ ಮನೆ ನಿರ್ಮಿಸಿಕೊಂಡಿರುವವರನ್ನು ಸ್ಥಳಾಂತರಿಸಿ, ಪುನರ್‌ ವಸತಿ ಕಲ್ಪಿಸಲು ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಸುತ್ತೋಲೆ ಸಂಖ್ಯೆ:ಆರ್‌.ಡಿ:70:ಎಲ್‌ಜಿಪಿ/2008, ದಿನಾ೦ಕ:8.8.2008. 
2. ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕುರವರ ಪತ್ರ ಸಂಖ್ಯೆ:ಎಲ್‌ಎನ್‌ಡಿ:ಸಿ.ಆರ್‌:207/08- 
09 ದಿನಾಂಕ:14.11.2008. 
ಪ್ರಸ್ತಾವನೆ: 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರ೦ ಹೋಬಳಿ, ಕೆ.ಆರ್‌. ಪುರಂ ಗ್ರಾಮದ ಸ.ನಂ.58 ಸರ್ಕಾರಿ 
ಕೆರೆಯಾಗಿದ್ದು, 18-32 ಎಕರೆ/ಗುಂಟೆ ವಿಸೀರ್ಣವಿರುತ್ತದೆ. ಅಲ್ಲದೆ ದ್ಯಾವಸಂದ್ರ ಗ್ರಾಮದ ಸ.ನಂ.46 ರಲ್ಲಿ 2-35 ಎಕರೆ/ಗುಂಟೆ 
ಜಮೀನಿದ್ದು, ಕೆ.ಆರ್‌.ಪುರಂ ಮತ್ತು ದ್ಯಾವಸಂದ್ರ ಗ್ರಾಮಗಳ ಮೇಲ್ಕಂಡ ವಿಸ್ತೀರ್ಣದ ಜಮೀನು ಒಳಗೊಂಡ ಗಂಗಶೆಟ್ಟ ಕೆರೆ 
ಆಗಿರುತ್ತದೆ. 
ಸರ್ಕಾರದ ಅಧಿಸೂಚನೆ ಕ್ರಮಾಂಕ:ಪಿಡಬ್ಲ್ಯೂಡಿ:92 ಐಎಂಬಿ:85 ದಿನಾಂಕ:11.02.1988 ರಂತೆ ಶ್ರೀ ಲಕ್ಷ್ಮಣ್‌ರಾವ್‌ 
ವರದಿಯನ್ವಯ ಸದರಿ ಕೆರೆಯ ಸಂರಕ್ಷಣೆಗೆ ಅರಣ್ಯ ಇಲಾಖೆಗೆ ವಹಿಸಲು ಶಿಫಾರಸ್ಸಾಗಿರುತ್ತದೆ. ಅರಣ್ಯ ಇಲಾಖೆ 
ಉಸ್ತುವಾರಿಯಲ್ಲಿರುವ ಈ ಕೆರೆಯಲ್ಲಿ ಅನಧಿಕೃತ ಮನೆಗಳಿದ್ದು, ಸಂಜಯನಗರ ಸ್ವಂ ಆಗಿರುತ್ತದೆ. ಐ.ಟಿ.ಐ. ಅಧಿಸೂಚಿತ 
ಪ್ರದೇಶ ಸಮಿತಿಯವರು 1993 ರಲ್ಲಿ 94 ಜನರಿಗೆ ಆಶ್ರಯ ಯೋಜನೆಯಡಿ ಹಕ್ಕು ಪತ್ರ ನೀಡಿ, ನಿವೇಶನಗಳನ್ನು ವಿತರಿಸಿದ್ದು. 
ಇವರಿಗೆ ವಿದ್ಯುತ್‌ ದೀಪದ ಸೌಕರ್ಯ, ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿಕೊಡಲಾಗಿರುತ್ತದೆ. 
ವಿಧಾನ ಪರಿಷತ್‌ ಸದಸ್ಯರ ಅರ್ಜಿ ಸಮಿತಿ ಸಭೆಯಲ್ಲಿ ಈ ಕೆರೆಯಲ್ಲಿರುವ ಒತ್ತುವರಿಯನ್ನು ಖುಲ್ಲಾಪಡಿಸಿ, ಕೆರೆ 
ಪ್ರದೇಶಕ್ಕೆ ಬೇಲಿ ಹಾಕುವಂತೆ ಹಾಗೂ ಅರ್ಜಿ ಸಮಿತಿಯ ಗಮನಕ್ಕೆ ತರಲು ಸೂಚನೆಯಾಗಿರುತ್ತದೆ. ಅದರಂತೆ ಹಿಂದಿನ 
ಒತ್ತುವರಿದಾರರನ್ನು ಸ್ಥಳಾ೦ತರಿಸುವುದು. ಅನಿವಾರ್ಯವಾಗಿದ್ದು, ತಹಶೀಲ್ದಾರ್‌, ಬೆ೦ಗಳೂರು ಪೂರ್ವ ತಾಲ್ಲೂಕುರವರು 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೯ ಭಾಗ-೬ 





ಕಣ್ಣೂರು ಗ್ರಾಮದ ಸ.ನಂ.50ರ ಸರ್ಕಾರಿ ಗೋಮಾಳದ ಜಮೀನಿನ ಪೈಕಿ 1-33 ಎಕರೆ/ಗುಂಟೆ ಜಮೀನನ್ನು ಪುನರ್‌ ವಸತಿ 
ಕಲ್ಪಿಸಲು ಗುರ್ತಿಸಿರುತ್ತಾರೆ. 

ಕಣ್ಣೂರು ಗ್ರಾಮದ ಸ.ನಂ.50ರ ಮೂರು ಬ್ಲಾಕ್‌ಗಳಲ್ಲಿ ಬರುವ ಕ್ರಮವಾಗಿ 0-05 ಗುಂಟೆ, 1-06 ಎಕರೇೆ/ಗುಂಟೆ 
ಹಾಗೂ 0-22 ಗುಂಟೆ ಒಟ್ಟು 1-33 ಎಕರೆ/ಗುಂಟೆ ಜಮೀನಿಗೆ ರಸ್ತೆ ಸಂಪರ್ಕವಿದ್ದು, ವಸತಿ ನಿರ್ಮಾಣಕ್ಕೆ 
ಸೂಕ್ತವಾಗಿರುತ್ತದೆಂದು, ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿರುವುದಿಲ್ಲವೆಂದು, ಕಡತ ತಯಾರಿಸಿ ವರದಿ 
ಮಾಡಿರುತ್ತಾರೆ. ಅಂತೆಯೇ ಈ ಜಮೀನನ್ನು ಪುನರ್‌ವಸತಿಗಾಗಿ ಕಾಯ್ದಿರಿಸುವುದು ಸೂಕ್ತವೆಂದು ಭಾವಿಸಿದ್ದು ಈ ಕೆಳಕಂಡಂತೆ 
ಆದೇಶಿಸಿದೆ. 

ನಂ: ಎಲ್‌ಎನ್‌ಡಿ(ಎಸ್‌.ಎ) ಸಿಆರ್‌: 118/02-03, ದಿನಾಂಕ: 25ನೇ ನವೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಮೇರೆಗೆ ಹಾಗೂ ವಿಧಾನ ಪರಿಷತ್‌ ಸದಸ್ಯರ ಅರ್ಜಿ ಸಮಿತಿ 
ನಿರ್ದೇಶನದಂತೆ, ಕೃಷ್ಣರಾಜುಪುರ ಗ್ರಾಮದ ಸ.ನಂ.58 ಮತ್ತು ದ್ಯಾವಸಂದ್ರ ಗ್ರಾಮದ ಸ.ನಂ.46ರ ಕೆರೆ ಜಮೀನಿನಲ್ಲಿ 
ಅನಧಿಕೃತವಾಗಿ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿಕೊ೦ಡು ವಾಸವಾಗಿರುವ ಒತ್ತುವಾರಿದಾರರನ್ನು ಖುಲ್ಲಾಪಡಿಸಿ ಪುನರ್‌ ವಸತಿ 
ಕಲ್ಪಿಸಲು, ಬೆ೦ಗಳೂರು ಪೂರ್ವ ತಾಲ್ಲೂಕು, ಬಿದರಹಳ್ಳಿ ಹೋಬಳಿ, ಕಣ್ಣೂರು ಗ್ರಾಮದ ಸ.ನಂ. 50 ರ ಬ್ಲಾಕ್‌ ನಂ.1 ರಲ್ಲಿ 
0-05 ಗುಂಟೆ, ಬ್ಲಾಕ್‌ ನಂ.2ರಲ್ಲಿ 1-06 ಎಕರೆ/ಗುಂಟೆ, ಬ್ಲಾಕ್‌ ನಂ.3 ರಲ್ಲಿ 0-22 ಗುಂಟೆ ಒಟ್ಟು 1-33 ಎಕರೆ/ಗುಂಟೆ 
ವಿಸ್ತೀರ್ಣದ ಖುಲ್ಲಾ ಇರುವ ಸರ್ಕಾರಿ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 71 ರಡಿ ಕಾಯ್ದಿರಿಸಿ 
ಆದೇಶಿಸಿದೆ. 

ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 480 ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಕಲಂ 4(1)ರ ತಿದ್ದುಪಡಿ ಅಧಿಸೂಚನೆ 
ಎಲ್‌ಎಕ್ಯೂ.ಎಸ್‌.ಆರ್‌:36 ದಿನಾಂಕ: 20ನೇ ನವೆಂಬರ್‌ 2008 

ಕರ್ನಾಟಕ ಭೂಸ್ವಾಧೀನ ಕಾಯಿದೆ 33:91 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂಸ್ವಾಧೀನ ಅಧಿನಿಯಮ 1894 
ರ ಕಲಂ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ಇವರ ಆದೇಶ ಸಂ. 
ಎಲ್‌ಎಕ್ಯೂ.ಎಸ್‌ಆರ್‌:26/2007-08 ದಿನಾಂಕ: 3.10.2007 ರಂತೆ ಹೊರಡಿಸಿದ್ದ ಅಧಿಸೂಚನೆಯು ದಿನಾಂಕ 1112007 ರ 
ಕರ್ನಾಟಕ ರಾಜ್ಯಪತ್ರದ ಭಾಗ-6ರ ಪುಟ ಸ೦. 969-970 ರಲ್ಲಿ ಪ್ರಕಟಗೊಂಡಿದ್ದು. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 
ಅನುಸೂಚಿಯಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ 
ತಾಲ್ತೂಕು: ತುಮಕೂರು ಗ್ರಾಮ: ತುಮಕೂರು 
ಕ್ರ. | ಕಲಂ 4(1) ಕಲಂ 401ರ ಅಧಿಸೂಚನೆಯಂತೆ ಕಲಂ 4(1)ರ ಅಧಿಸೂಚನೆಗೆ ತಿದ್ದುಪಡಿ 
ಸಂ.| ರ ಕ್ರಸಂ. ಪ್ರಕಟಗೊಂಡಿರುವುದು ಮಾಡಿರುವುದು 
ಖಾತಾನಂ. ತರಹೆ ವಿಸ್ಮೀರ್ಣ ಖಾತಾ ನಂ. ತರಹೆ ವಿಸ್ಮೀರ್ಣ 
ಚ.ಅಡಿ ಚ.ಅಡಿ 
1 1 3326/ ನಿವೇಶನ 792 3326/ ಕಟ್ಟಡ 842 
1225 1225 
2 2 3325/ ನಿವೇಶನ 390 3325/ ಕಟ್ಟಡ 376 
1224 1224 
3 3 3324/ ನಿವೇಶನ 450.5 3324/ ಕಟ್ಟಡ 450.5 
1223 1223 
































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೯ ೫ 












































ಕ್ರ. | ಕಲಂ 4(1) ಕಲಂ 401ರ ಅಧಿಸೂಚನೆಯಂತೆ ಕಲಂ 461ರ ಅಧಿಸೂಚನೆಗೆ ತಿದ್ದುಪಡಿ 
ಸಂ. | ರ ಕ್ರಸಂ. ಪ್ರಕಟಗೊಂಡಿರುವುದು ಮಾಡಿರುವುದು 
ಖಾತಾನಂ. ತರಹೆ ವಿಸ್ಮೀರ್ಣ ಖಾತಾ ನಂ. ತರಹೆ ವಿಸೀರ್ಣ 
ಚ.ಅಡಿ ಚ.ಅಡಿ 
4 4 3323/ಎ ನಿವೇಶನ 256.5 3323/ಎ ಕಟ್ಟಡ 256.5 
1222ಎ 1222ಎ 
5 5 3322/ ನಿವೇಶನ 429 3322/ ಕಟ್ಟಡ 373 
1221 1221 
6 6 3323/ ನಿವೇಶನ 124 3323/ ಕಟ್ಟಡ 42 
1222 1222 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 481 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 

ಪ್ರಕರಣ ಸಂಖ್ಯೆ:ಎಲ್‌.ಎ.ಕ್ಯೂಎಸ್‌.ಆರ್‌ 33/08-09, ದಿನಾಂಕ: 18ನೇ ನವೆಂಬರ್‌ 2008 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌:68/2007-08, ದಿನಾಂಕ: 24.02.2008 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ:17.04.2008ರ ಕರ್ನಾಟಕ ರಾಜ್ಯ ಪತ್ರದ ಪುಟ 562 ರಿಂದ 564 
ರವರೆಗೆ ಭಾಗ-6ರಲ್ಲಿ ಮೇಲಿನವಳಗೆರಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಲು 
ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ ಕೆಳಕಂಡ 
ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸೀರ್ಣಕ್ಕಿಂತ ಕಡಿಮೆ 
ವಿಸೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆ೦ದು ಕಂಡು ಬಂದಿರುವುದರಿಂದ ಕಲಂ 4610ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದು, 

ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ದಬ್ಬೇಘಟ್ಟ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಮೇಲಿನವಳಗೆರಹಳ್ಳಿ 
ಕ್ರ 4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ವಾಧೀನಕ್ಕೊಳ 
ಸಂ. | ಕ್ರಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 
1 ಖ್ಯ ಟಿ. ಶಿವಣ್ಣ ಬಿನ್‌ ತೋಪೇಗೌಡ 128/5ಬಿ1 0-05 
2 3 ಟಿ. ಕೆಂಪೇಗೌಡ ಬಿನ್‌ ತೋಪೇಗೌಡ 128/5ಬಿ2 0-10 
3 19 ಟಿ.ವೆಂಕಟೇಶ್‌ ಬಿನ್‌ ಎಂ.ಎಲ್‌. ತಮ್ಮಣ್ಣ, ಶಂಕರಯ್ಯ ಬಿನ್‌ 134/1 0-03 
ಉಡುಸಯ್ಯ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 482 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ:ಎಸ್‌.ಎಲ್‌.ಎ.ಒ.ಎಸ್‌.ಆರ್‌ 33/08-09, ದಿನಾಂಕ: 18ನೇ ನವೆಂಬರ್‌ 2008 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 400ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ 
ಎಸ್‌ಆರ್‌/68/2007-08 ದಿನಾಂಕ: 24.02.2008 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:17.04.2008ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 562 ರಿಂದ 564 
ರವರೆಗೆ ಭಾಗ-6ರಲ್ಲಿ ಮೇಲಿನವಳಗೇರಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತದೆ. 
ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ರದ್ದುಪಡಿ ಮಾಡಲಾಗಿದೆ. 




































































೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೯ ಭಾಗ-೬ 
ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ದಬ್ಬೇಘಟ್ಟ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಮೇಲಿನವಳಗೇರಹಳ್ಳಿ 
4(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 

ಕ್ರ ಸಂ. | 41) ಕ್ರಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 

1 1 192 ಮುಷ್ಟಿ 0-03 192 ಖುಷ್ಟಿ 0-02 

2 6 128/5A4 ಖುಷ್ಟಿ 0-09 128/5A4 ಖುಷ್ಟಿ 0-06 

3 10 127/1 ಮುಷ್ತಿ 0-16 127/ ಖುಷ್ಟಿ 0-13 

4 12 169 ಮುಷ್ಟಿ 0-10 169 ಖುಷ್ಟಿ 0-08 

5 13 125/3 ಖುಷ್ಟಿ 0-18 125/3 ಖುಷ್ಟಿ 0-10 1/2 

6 15 125/1 ಖುಷ್ಟಿ 0-15 125/ ಖುಷ್ಟಿ 0-11 

7 16 235 ಖುಷ್ಟಿ 0-10 235 ಮುಷ್ತಿ 0-6 1/2 

8 18 236 ಮುಷ್ತಿ 0-07 236 ಖುಷ್ಟಿ 0-05 

9 20 172 ಖುಷ್ಟಿ 0-18 172 ಖುಷ್ಟಿ 0-15 1/2 

ಜಿಲ್ಲಾಧಿಕಾರಿಗಳು, 

ಪಿ.ಆರ್‌. 483 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಕಲಂ 4(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ ಎಕ್ಯೂ ಎಸ್‌ ಆರ್‌ 2/04-05, ದಿನಾಂಕ: 1ನೇ ನವೆಂಬರ್‌ 2008 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 40ರ ಅಧಿಸೂಚನೆ ಸಂಖ್ಯೆ: ಎಲ್‌ ಎಕ್ಕೂ 
ಎಸ್‌ ಆರ್‌ 2/04-05, ದಿ: 5.6.2007 ರಂತೆ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ ಇವರಿಂದ ಅನುಮೋದಿಸಿದ್ದು 
ಸದರಿ ಅಧಿಸೂಚನೆಯು ದಿ:28.6.2007 ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಭಾಗ-6 ಪುಟ ಸಂಖ್ಯೆ: 596, 597 ರಲ್ಲಿ 
ಪ್ರಕಟವಾಗಿರುತ್ತದೆ. ಸದರಿ ಅಧಿಸೂಚನೆಯ ಅನುಸೂಚಿಯಲ್ಲಿ ಜಿಲ್ಲೆ : ಕೋಲಾರ, ತಾಲ್ಲೂಕು: ಮಾಲೂರು ಎಂಬುದಾಗಿ 
ನಮೂದಾಗಿದ್ದು ಅದನ್ನು ಜಿಲ್ಲೆ: ಕೋಲಾರ, ತಾಲ್ಲೂಕು : ಕೋಲಾರ ಎಂಬುದಾಗಿ ತಿದ್ದುಪಡಿ ಮಾಡಲಾಗಿದೆ. 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 495 ಕೋಲಾರ ಜಿಲ್ಲೆ, ಕೋಲಾರ. 
ಪುರಸಭಾ ಕಾರ್ಯಾಲಯ ಶಿಕಾರಿಪುರ 
ಪುಶಿ/ಆವಿ/ಆತರೆ/04/2008-09, ದಿನಾಂಕ: 27ನೇ ನವೆಂಬರ್‌ 2008 
ವಿಷಯ: ಶಿಕಾರಿಪುರ ಪುರಸಭೆಯ ವ್ಯಾಪ್ತಿಯಲ್ಲಿನ ನೂತನ ಬಸ್‌ ನಿಲ್ದಾಣ ಮತ್ತು ಕಾನೂರು ಆಶ್ರಯ ಬಡಾವಣೆಗೆ 
ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪರವರ ಹೆಸರನ್ನು ನಾಮಕರಣ ಮಾಡುವ 
ಕುರಿತು. 
ಕರ್ನಾಟಕ ರಾಜ್ಯ ಪುರಸಭೆ ಕಾಯ್ದೆ 1964 ಕರ ಅಧಿನಿಯಮ 211 ರಲ್ಲಿ ಸೂಚಿಸಿರುವಂತೆ ಶಿಕಾರಿಪುರ ಪುರಸಭೆಯ 
ವ್ಯಾಪ್ತಿಯಲ್ಲಿನ ನೂತನ ಬಸ್‌ ನಿಲ್ದಾಣಕ್ಕೆ ಮತ್ತು ಕಾನೂರು ಆಶ್ರಯ ಬಡಾವಣೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. 
ಯಡಿಯೂರಪ್ಪರವರ ಹೆಸರನ್ನು ನಾಮಕರಣ ಮಾಡಲು ಈ ಕಾರ್ಯಾಲಯದ ಸಾಮಾನ್ಯ ಸಭೆಯ ವಿಷಯ ಸಂ.10, 
ದಿನಾಂಕ:15.09.2008 ರಲ್ಲಿ ತೀರ್ಮಾನಿಸಲಾಗಿದ್ದು, ಸದರಿ ವಿಷಯದ ಬಗ್ಗೆ ಸಾರ್ವಜನಿಕರ ಯಾವುದೇ ಆಕ್ಷೇಪಣೆ ಮತ್ತು 
ತಂಟೆ ತಕರಾರುಗಳಿದ್ದಲ್ಲಿ ಪಕಟಣೆಗೊಂಡ ಒಂದು ತಿಂಗಳ ಒಳಗಾಗಿ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬರುವ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕೆ. ವೆಂಕಟೇಶ್‌ 
ಅಧ್ಯಕ್ಷರು 
ಪುರಸಭೆ ಶಿಕಾರಿಪುರ 


ಎಂ.ಎಂ. ಕರಭೀಮಣ್ಣನವರ್‌ ಕೆ.ಎಂ.ಎ.ಎಸ್‌. 
ಮುಖ್ಯಾಧಿಕಾರಿ ಶ್ರೇಣಿ-1 
ಪುರಸಭೆ ಶಿಕಾರಿಪುರ. 


ಪಿ.ಡಿ. 21 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೯ ೭ 





ಪುರಸಭಾ ಕಾರ್ಯಾಲಯ ಶಿಕಾರಿಪುರ 
ಪುಶಿ/ಆವಿ/ಇತರೆ/05/2008-09, ದಿನಾಂಕ: 16ನೇ ಡಿಸೆಂಬರ್‌ 2008 
ವಿಷಯ: ಶಿಕಾರಿಪುರ ಪುರಸಭೆ ವ್ಯಾಪ್ತಿಯಲ್ಲಿನ ಜಾಹೀರಾತು ಶುಲ್ಕಗಳನ್ನು ಪರಿಷ್ಕರಣೆ ಮಾಡುವ ಕುರಿತು. 
ವಿಷಯಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ: ನಗರ ಮತ್ತು ಪುರಸಭೆ ಕಾಯ್ದೆ 1964 ಕರ ಅಧಿನಿಯಮ 94 ರಲ್ಲಿನ 
ಉಪ ಪ್ರಕರಣ ॥॥ ರಂತೆ ಶಿಕಾರಿಪುರ ಪುರಸಭೆಯ ವ್ಯಾಪ್ತಿಯಲ್ಲಿನ ಜಾಹೀರಾತು ಶುಲ್ಕಗಳನ್ನು ಪರಿಷ್ಕರಣೆ ಮಾಡಲು ಈ 
ಕಾರ್ಯಾಲಯದ ಠರಾವು ಸಂ.23, ದಿನಾಂಕ:14.07.2008ರಲ್ಲಿ ಈ ಕೆಳಕಾಣಿಸಿದಂತೆ ನಿಗಧಿಪಡಿಸಲು ತೀರ್ಮಾನಿಸಿರುವ 
ಮೇರೆಗೆ ಸಾರ್ವಜನಿಕರು ಮತ್ತು ಉದ್ದಿಮೆದಾರರು ಯಾವುದೇ ಆಕ್ಷೇಪಣೆ ಮತ್ತು ತಂಟೆ ತಕರಾರುಗಳಿದ್ದಲ್ಲಿ ಪ್ರಕಟಣೆಗೊಂಡ 


ಬಿಹು ೨ 


ಒಂದು ತಿಂಗಳ ಒಳಗಾಗಿ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ತಾ. 













































































ಕ್ರ ಜಾಹಿರಾತು ವಿವರಗಳು ಅಳತೆ ವಿವರ ಪರಿಷ್ಕೃತ ಷರಾ 
ಸಂ. ವಾರ್ಷಿಕ ಶುಲ್ಕ 
1 | ಭೂಮಿ, ಕಟ್ಟಡ, ಗೋಡೆ, ಪ್ರಕಟಣಾ ಪಟಗಳು, [1 ಚ.ಮಿ ಒಳಗೆ ರೂ. 20 
ಚೌಕಟ್ಟು ಸ್ಥಂಭ ರಚನೆಗಳು ಇತ್ಯಾದಿಗಳ ಮೇಲೆ || ಚ.ಮಿ-2.5ಚ.ಮಿ ವರೆಗೆ ರೂ. 80 
ದೀಪಾಲಂಕಾರ ಮಾಡದೇ ಜಾಹಿರಾತು ಪ್ರಚಾರಕ್ಕೆ 2.5 ಚ.ಮಿ ಮೇಲ್ಪಟ್ಟು ಪ್ರತಿ ರೂ. 30 
ಚ.ಮೀ ಒಂದಕ್ಕೆ 
2 |, ಭೂಮಿ, ಕಟ್ಟಡ, ಗೋಡೆ, ಪ್ರಕಟಣಾ ಪಟಗಳು, |2 ಚ.ಮಿ ಒಳಗೆ ರೂ. 50 
ಚೌಕಟ್ಟು ಸ್ಥಂಭ ರಚನೆಗಳು ಇತ್ಯಾದಿಗಳ ಮೇಲೆ 2 ಚಮಿ-5 ಚ.ಮಿ ವರೆಗೆ ರೂ. 100 
ದೀಪಾಲಂಕಾರ ಮಾಡಿರುವ ಜಾಹಿರಾತು ಪ್ರಚಾರಕ್ಕೆ 5 ಚ.ಮಿ ಮೇಲ್ಪಟ್ಟು ಪ್ರತಿ ರೂ. 30 
ಚ.ಮೀ. ಒಂದಕ್ಕೆ 
3 | ಪ್ರಾಣಿಗಳು ಅಥವಾ ವಾಹನಗಳ ಮೇಲೆ | 5 ಚ.ಮಿ ವರೆಗೆ ರೂ. 100 
ದೀಪಾಲಂಕಾರ ಮಾಡದೇ ಜಾಹಿರಾತು ಪ್ರಚಾರಕ್ಕೆ 5 ಚ.ಮಿ ಮೇಲ್ಪಟ್ಟು ಪ್ರತಿ ರೂ. 25 
ಚ.ಮಿ ಗೆ 
4 | ಪ್ರಾಣಿಗಳು ಅಥವಾ ವಾಹನಗಳ ಮೇಲೆ |5 ಚ.ಮಿ ವರೆಗೆ ರೂ. 150 
ದೀಪಾಲಂಕಾರ ಮಾಡಿರುವ ಜಾಹಿರಾತು ಪ್ರಚಾರಕ್ಕೆ |5 ಚ.ಮಿ ಮೇಲ್ಪಟ್ಟು ಪ್ರತಿ ರೂ. 30 
ಚ.ಮಿ ಗೆ 
5 | ಸಿನಿಮಾ ಮಂದಿರಗಳು ಮತ್ತು ಇತರೆ ಸಾರ್ವಜನಿಕ |1 ಚ.ಮಿ - 5 ಚ.ಮಿ ರೂ. 100 
ಸ್ಥಳಗಳಲ್ಲಿ ಪ್ರೋಜೆಕ್ಟರ್‌, ಜಾರು ಗಾಜು ಸಾಧನಗಳ |5 ಚ.ಮೀ ಮೇಲ್ಪಟ್ಟು ಪ್ರತಿ ರೂ. 50 
ಅಥವಾ ಅಂತವೇ ಸಾಧನಗಳ ಮೂಲಕ ಪರದೇಗಳ | ಚ.ಮೀ. ಒಂದಕ್ಕೆ 
ಮೇಲೆ ಜಾಹಿರಾತು ಪ್ರಚಾರ 
6 ಬೀದಿಗಳಿಗೆ ಅಡ್ಡಲಾಗಿ ತೂಗು ಹಾಕಿದ ದೀಪ |1 ಚ.ಮೀ.-5ಚ.ಮಿ ರೂ. 150 
ಅಲಂಕೃತ ಇಲ್ಲದ ಜಾಹಿರಾತು ಪ್ರಚಾರಕ್ಕೆ 5 ಚ.ಮೀ. ಮೇಲ್ಪಟ್ಟು ಪ್ರತಿ ರೂ. 30 
ಚ.ಮೀ. ಗೆ 
7 | ಮನೆಗಳು/ವಾಣಿಜ್ಯ ಮಳಿಗೆಗಳು ಇತ್ಯಾದಿಗಳ ಮೇಲೆ | 5 ಚ.ಮೀ. ವರೆಗೆ ರೂ. 150 
ಬಣ್ಣದಿಂದ ಜಾಹಿರಾತು ಪ್ರಚಾರಕ್ಕೆ 5 ಚ.ಮೀ. ಮೇಲ್ಪಟ್ಟು ಪ್ರತಿ ರೂ. 30 
ಚ.ಮೀ. ಗೆ 
8 |ಕರಾರು ಪತ್ರಗಳು, ಗೋಡೆಯ ಮೇಲೆ ಕಂಬಗಳ | 5 ಚ.ಮಿ ಒಳಗೆ ರೂ. 50 ಮಾಸಿಕ 
ಮೇಲೆ ಜಾಹೀರಾತು ಪ್ರಚಾರಕ್ಕೆ 5 ಚ.ಮಿ ಮೇಲ್ಪಟ್ಟು ರೂ. 10 ದರ 
ಕೆ. ವೆಂಕಟೇಶ್‌ ಎಂ.ಎಂ. ಕರಭೀಮಣ್ಣನವರ್‌ ಕೆ.ಎಂ.ಎ.ಎಸ್‌. 
ಪಿ.ಡಿ. 22 ಅಧ್ಯಕ್ಷರು ಮುಖ್ಯಾಧಿಕಾರಿ ಶ್ರೇಣಿ-1 


ಪುರಸಭೆ ಶಿಕಾರಿಪುರ 


ಪುರಸಭೆ ಶಿಕಾರಿಪುರ. 





೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೦೯ ಭಾಗ - ೬ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಕಲಂ 401) ರ ಅಧಿಸೂಚನೆ ನಂ. ಎಲ್‌ ಎಕ್ಯೂ: ಎಸ್‌ ಆರ್‌: 04/08-09, ದಿನಾಂಕ: 14ನೇ ನವೆಂಬರ್‌ 2008 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೂನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು ದಕ್ಷಿಣ ತಾಲ್ಲೂಕು ಉತ್ತರಹಳ್ಳಿ ಹೋಬಳಿ, ಉತ್ತರಹಳ್ಳಿ ಗ್ರಾಮದ ಸ ನಂ 
113ರಲ್ಲಿ 0-03 ಗುಂಟೆ ಜಮೂನು ಭೂ ಸ್ವಾಧೀನಪಡಿಸಿಕೊಂಡು ರಸ್ತೆ ನಿರ್ಮಿಸುವ ಉದ್ದೇಶಕ್ಕಾಗಿ ಲೋಕೋಪಯೋಗಿ ಇಲಾಖೆ ಪರವಾಗಿ ಬೇಕಾಗಬಹುದೆಂದು ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರಿಗೆ ಕಂಡು ಬಂದಿರುವುದರಿಂದ 1991ನೇ ಸಾಲಿನ ಕರ್ನಾಟಕ ಭೂ ಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 
ಸಂಖ್ಯೆ 1984ನೇ ಸಾಲಿನ ಭೂ ಸ್ವಾಧೀನ ಅಧಿನಿಯಮ ಮತ್ತು 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(2)ನೇ ಪ್ರಕರಣದಿಂದ ವಿಹಿತವಾದ 
ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆ೦ಗಳೂರು-1 ಇವರಿಗೆ ಮತ್ತು ಸಿಬ್ಬಂದಿಯವರಿಗೆ ಈ 
ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ ಸದರಿ ಜಮೂನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯನ್ನು ಈ ಬಗ್ಗೆ ಆಕ್ಷೇಪಣೆಗಳನ್ನು 
ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ 30 ದಿನಗಳೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮ (ಸಿ) ಭೂಸ್ವಾಧೀನ ಕಾಯ್ದೆ 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ 
ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಿ ನೇಮಕ ಮಾಡಲಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇ೦ದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆ೦ಗಳೂರು- 
1 ಇವರಿಗೆ ಸಲ್ಲಿಸತಕ್ಕದ್ದು. 

ಸದರಿ ಜಮೂನಿನ ಅಧಿಕೃತ ಭೂಸ್ವಾಧೀನಕ್ಕಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ ಮಾಡಬಾರದೆಂದು 
ಸದರಿ ಜಮೂನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೂನಿನಲ್ಲಿ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ 
ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಥವಾ ಯಾವೊಂದು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನ೦ತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು 
ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ 
ಸದರಿ ಜಮೊನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೊನಿನ ಒಂದು ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಹೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆ೦ಗಳೂರು-1 ಇವರ ಕಾರ್ಯಾಲಯದಲ್ಲಿ 
ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು: ದಕ್ಷಿಣ ಹೋಬಳಿ: ಉತ್ತರಹಳ್ಳಿ ಗ್ರಾಮ: ಉತ್ತರಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ | ಸ. ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಹೆಸರು ಜಮೂನಿನ ವಿಸ್ಮೀರ್ಣ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ ಆಕಾರ 

1. | ಶ್ರೀ ವಸಂತಕುಮಾರ್‌, ಸದರ 113 ಮುಷ್ಠಿ ಸನಂ 1 ರಸ್ತೆ ಸನಂ 113ರ ರಸ್ತೆ ಮತ್ತು 0-03 3-00 

ಸಚ್ಚಿದಾನಂದಮೂರ್ತಿ, ಉಳಿದ ಜಮೂನು ಊರು 

ಶಾಂತಮಣಿ, ಶಾರದಮಣಿ 









































ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 6 ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 


